ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ವಿಷಯ 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


375 


ಶ್ರೀ ಜಿ. ರಘು ಆಚಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಟೇತ್ರ) 
ಚಿತ್ರದುರ್ಗ ನಗರದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಬಗ್ಗೆ. 


06-03-2020. 


ಪ್ರವಾಸೋದ್ಯಮ, 


ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 


ಉತ್ತರ 


ಅ 


) 


i [5 ಸ. | ಪ್ರಶ್ನೆ 
ಪ್ರವಾಸಿ 


ಚಿತ್ರದುರ್ಗ ನಗರದ 
ತಾಣಗಳ ಅಭಿವೃದ್ಧಿಗೆ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; 


ಚಿತ್ರದುರ್ಗ ನಗರದಲ್ಲಿರುವ ಪ್ರವಾಸಿ ತಾಣಗಳ ಅಭಿವ್ಯ ದ್ಧಿ ಗೆ 
ಪ್ರವಾಸೋದ್ಯಮ ಇಲಾಖೆಯಿಂದ ಈ ಕೆಳಕಂಡ 
ಕೈಗೊಳ್ಳಲಾಗಿದೆ 


ಕ್ರಮಗಳನ್ನು 


ಕ್ರಸಂ 


ವಿವರ 


ಅಂದಾಜು ಮೊತ್ತ 
(ರೂ.ಲಕ್ಷಗಳಲ್ಲಿ) 


1 


ಯೋಜನೆಯಡಿ ಚಿತ್ರದುರ್ಗ ಕೋಟೆ ಮುಂಭಾಗದಿಂದ 
ಕರಿವರ್ತಿ ದೇವಾಲಯದವರೆಗೆ ಕೂಡು ರಸ್ತೆ ಕಾಮಗಾರಿ 
ಹಾಗೂ ಪಾರ್ಕಿಂಗ್‌ ಸೌಲಭ್ಯವನ್ನು 
ಅಭಿವೃದ್ಧಿಪಡಿಸಲಾಗಿದೆ. 


208-5ನೇ ಸಾಲಿನ್‌ `ಬಂಡವಾಳ ವೆಚ್ಚಗಳ | 


I 


100.00 


7087ನೇ ಸಾಲಿನ ಬಂಡವಾಳ ವೆಚ್ಚಗಳ 
ಯೋಜನೆಯಡಿ ಕೋಟೆ ಮುಂಬಾಗದಲ್ಲಿರುವ ಇಲಾಖೆ 
ಜಮೀನಿನಲ್ಲಿ ರೂ.200.00 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ 
ಪ್ರವಾಸಿಗರ ಅನುಕೂಲಕ್ಕಾಗಿ ಪ್ರವಾಸಿ ಮಾಹಿತಿ ಕೇಂದ್ರ, 
ಪಾರ್ಕಿಂಗ್‌ ಸೌಲಭ್ಯ, ಲಗೇಜ್‌ ಕೊಠಡಿ, ಕುಡಿಯುವ 
ನೀರಿನ ಸೌಲಭ್ಯ ಹಾಗೂ ಪ್ರವಾಸಿಗರಿಗೆ ವಿಶ್ರಾಂತಿ 
ಸೌಲಭ್ಯಗಳನ್ನು ಅಭಿವೃದ್ಧಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದ್ದು ಕಾಮಗಾರಿ ಆರಂಭಿಸಬೇಕಿದೆ. 


200.00 


3 


ಲ್ಯಾಂಡ್‌ ಸ್ಕೇಪಿಂಗ್‌, ಪಾತ್‌ ವೇ, ಶೌಚಾಲಯ, 
ಕುಡಿಯುವ ನೀರು, ಡಿಸ್ಟೇ ಸೆಟ್‌ ಅಪ್‌, ಇತ್ಯಾದಿ 
ಸೌಲಭ್ಯಗಳನ್ನು ಭಾರತೀಯ ಪುರಾತತ್ವ ಇಲಾಖೆಯ 
ಮೂಲಕವೇ ಅಭಿವೃದ್ಧಿ ಪಡಿಸಲು ಸರ್ಕಾರವು 
ಅನುಮೋದನೆ ನೀಡಿರುತ್ತದೆ. ಕಾಮಗಾರಿಯನ್ನು 
ಅನುಷ್ಠಾನಗೊಳಿಸಲು ಭಾರತೀಯ ಪುರಾತತ್ವ 
ಇಲಾಖೆಯ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ. 


ಚತ್ರದಾರ್ಗ ಕಾಟ ಪ್ರದ್‌ಾಭವೃದ್ಧಿ `ಕೋಟಿಯೊಳಗ'] 


400.00 


ಇತರೆ ಪ್ರಸ್ತಾವನೆಗಳು 


ಚಿತ್ರದುರ್ಗ ಜಳ್ಲೆಯ `'ಗಣಿಭಾದಿತ'`'ಪ್ರವಾಸಿ ತಾಣಗಳ 
ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಚಿತ್ರದುರ್ಗ ನಗರ 
ಪ್ರದೇಶದ ಪ್ರವಾಸಿ ತಾಣಗಳಾದ ಚಿತ್ರದುರ್ಗ ಕೋಟೆ, 
ಚಂದ್ರವಳ್ಳಿ, ಅರಸನ ಕೆರೆಯ ಅಭಿವೃದ್ದಿಗೆ 
ಸಂಬಂಧಿಸಿದಂತೆ ಈಗಾಗಲೇ ರೂ.2990 ಕೋಟಿ 


ಚಿತ್ರದುರ್ಗ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಪಡಿಸುವ 
ಸಂಬಂಧ ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ 
ಇವುಗಳನ್ನು ಸೇರಿಸಿ ಟೂರಿಸ್ಟ್‌ ಸರ್ಕ್ಕುಟ್‌ 
ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. 


ವಿ ಮೆಚದಲ್ಲಿ__ಪವಾಸಿ 
ೇ೦ದ್ರ ಸರ್ಕಾರದ ಸದೇಶ ದರ್ಶನ ಮಿತ್ತ 


2990.00 


685.00 


ಕ್ರ.ಸ ಪ್ರಶ್ನೆ ಉತ್ತರ 
ಆ) | ಚಿತ್ರದುರ್ಗದಲ್ಲಿರುವ ಚಿತ್ರದುರ್ಗ ಬೃಹನ್ಮಠದ ಮುಂದಿರುವ ಕೆರೆಯ ಅಭಿವೃದ್ಧಿಗೆ 
ಬೃಹನ್ಮಠದ ಮುಂದಿರುವ | ಸಂಬಂಧಿಸಿದಂತೆ ಚಿತ್ರದುರ್ಗ ಜಿಲ್ಲೆಯ ಗಣಿಭಾದಿತ ಪ್ರವಾಸಿ ತಾಣಗಳ 
ಕೆರೆಯನ್ನು ಪ್ರವಾಸಿ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ರೂ.8.00 ಕೋಟಿ ಅಂದಾಜು ವೆಚ್ಚದಲ್ಲಿ 
ತಾಣವನ್ನಾಗಿ ಅರಸನ ಕೆರೆಯಲ್ಲಿ ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ 
ಅಭಿವೃದ್ಧಿಪಡಿಸಲು ಸರ್ಕಾರ | ಸಂಬಂಧ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಪ್ರಸ್ತಾವನೆ 
ಕೈಗೊಂಡಿರುವ ಕ್ರಮವೇನು; ಸಲ್ಲಿಸಲಾಗಿದೆ. q 
ಇ) |ಕಳೆದ 3 ವರ್ಷಗಳಿಂದ ಕಳೆದ 3 ವರ್ಷಗಳಿಂದ ಪ್ರವಾಸೋದ್ಯಮ ಇಲಾಖಯ 
ಚಿತ್ರದುರ್ಗ ಪ್ರವಾಸಿ ತಾಣ | ವತಿಯಿಂದ ಚಿತ್ರದುರ್ಗ ನಗರ ಪ್ರವಾಸಿ ತಾಣಗಳ ಅಭಿವೃದ್ಧಿ 
ಅಭಿವೃದ್ಧಿಗೆ ಸರ್ಕಾರ ಬಿಡುಗಡೆ | ಕಾಮಗಾರಿಗಳನ್ನು ಕೈಗೊಳ್ಳಲು ರೂ.11.26 ಕೋಟಿ ಅನುದಾನ 
ಮಾಡಿರುವ ಅನುದಾನ ಎಷ್ಟು? ಬಿಡುಗಡೆಯ ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಿದೆ. 
(ಮಾಹಿತಿ ಒದಗಿಸುವುದು) 
ಕಡತ ಸಂಖ್ಯೆ: ಟಿಓಆರ್‌ 34 ಟಿಡಿವಿ 2020 yr) 
|W 
(ಸಿ.ಟಿ.ರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 


ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


, ಮಾನ್ಯ ವಿಧಾನ ಪರಿಷತ್‌ ಸ ಸದಸ್ಯರಾದ ಶ್ರಿ ಶ್ರೀ ಜ. ರಘು ಆಚಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) ರವರ 
ಚಿಕ್ಕೆ ಗುರುತ್ತಿಲ್ಲದ ಪ್ರಶ ಸ್ನ ಸಂಖ್ಯೆ: 376ಕ್ಕೆ ಅನುಬಂಧ 


ಕಳೆದ 3 ವರ್ಷಗಳಂದ ಪ್ರವಾಸೋದ್ಯಮ ಇಲಾಖೆಯ ವತಿಯಂದ ಚಿತ್ರದುರ್ಗ ನಗರ ಪ್ರವಾಸಿ 
ತಾಣಗಳ ಅಭವೃಧ್ಧಿ ಕಾಮಗಾರಿಗಳನು ್ಲಿ ಕೈಗೊಳ್ಳಲು ಜಡುಗಡೆ ಮಾಡಿರುವ ಅನುದಾನದ ವಿವರ 


1 


ಹಾಯ ಇದುವರೆಗೂ 
್ಸ - ದ ಅಂದಾಜು ಡ 
ಕಾಮಗಾರಿಯ ಹೆಸರು ಮಲಿ ನಿರ್ವಾಹಕ | ನಿಡಗುಡೆ 
E ವರ್ಷ/ ಯೋಜನೆ ಮೊತ ಮಾಡಿರುವ 
- ಸಂಸ್ಥೆಯ ಹೆಸರು 
ಅನುದಾನ 
2 ca 4 5 [e) 
ಚಿತ್ರಮರ್ಗ ಜಲ್ಲೆ 
§ ಚಿತ್ರದುರ್ಗ ನಗರದ ಹೊರವಲಯದಲ್ಲಿರುವ 
|ಚಂದ್ರವಳ್ಳಿ ' ಪ್ರವಾಸಿ ತಾಣದಲ್ಲಿ ಪಾತವೇ, 2015-16 ಕೆ.ಆರ್‌.ಐ.ಡಿ 
1 ಮೆಟ್ಟಿಲು ನಿರ್ಮಾಣ, ಸೈನೇಜ್‌ ಅಳವಡಿಕೆ ಬಂಡವಾಳ 56.00 ಎಲ್‌ 45.00 
ಶೌಚಾಲಯ ನಿರ್ಮಾಣ ನೀರಿನ ಸೌಲಭ್ಯ ವೆಚ್ಚಗಳು ಬೆಂಗಳೂರು 
ಪರಗೊಲ. ನಿರ್ಮಾಣ. ಆ 
Bi | | | 
ಜಿತ್ರದುರ್ಗ ಕೋಟಿ ಪ್ರದೇಶಾಭಿವೃದ್ಧಿ. (ಲ್ಯಾಂಡ್‌ 
ಸ್ಕೇಪ್‌, ಪಾರ್‌ ವೇ, ಶೌಚಾಲಯ, ಕುಡಿಯುವ 2015-16 
3 Ln pg 400.00 | ಎ.ಎಸ್‌.ಐ 0.00 
ನೀರು, ಡಿಸ್ಲೇ ಸೆಟ್‌ ಅಪ್‌, ಇತ್ಯಾದಿ ಕೆ.ಟಿ.ವಿ.ಜಿ 
ಸೌಲಭ್ಯಗಳು) 
ಚಿತ್ರದುರ್ಗ ಜಿಲ್ಲೆ/ ತಾಲ್ಲೂಕಿನ ಹಿರೆಗುಂಟೆನೂರು 
ಹೋಬಳಿ ರಾಷ್ಟ್ರೀಯ ಹೆದ್ದಾರಿ-4 ರಲ್ಲಿ ಬರುವ 2016-17 & 
3 |ಮಾರಘಟ್ಟಿ ಗ್ರಾಮದ ಸರ್ವೆ ನಂ.55 ರಲ್ಲಿರುವ | ಬಂಡವಾಳ 600.00 ier 200.00 
2.00 ಎಕರೆ ಜನಾಂನಿಪಲ್ಲಿ ಹೆದ್ದಾರಿ ರಸ್ತೆ ವೆಚ್ಚಗಳು ಇನ: 
ಸೌಲಭ್ಯ. 
ಚಿತ್ರದುರ್ಗದಲ್ಲಿ ಕೋಟೆಯ ಮುಂಭಾಗದಲ್ಲಿರುವ | - 
ಇಲಾಖಾ ಜಮೀನಿನಲ್ಲಿ ಪ್ರವಾಸಿ ಮಾಹಿತಿ ಕೇಂದ್ರ, 2018-19 ಕೆ.ಆರ್‌.ಐ.ಡಿ. 
4 |ಪಾರ್ಕಿಂಗ್‌ ಸೌಲಭ್ಯ, ಲಗೇಜ್‌ ಕೊಠಡಿ, ಬಂಡವಾಳ 200.00 ಎಲ್‌ 100.00 
ಕುಡಿಯುವ ನೀರಿನ ಸೌಲಭ್ಯ, ಪ್ರವಾಸಿಗರಿಣೆ ವೆಚ್ಚಗಳು ಬೆಂಗಳೂರು 
ವಿಶ್ರಾಂತಿ ಸೌಲಭ್ಯಗಳ ನಿರ್ಮಾಣ | 
ಚಿತ್ರೆದುರ್ಗದಲ್ಲಿರುವ ಸಹಾಂುಕ ನಿರ್ದೇಶಕರ 2018-19 ಕೆ.ಆರ್‌.ಐ.ಡಿ. 
ಕಛೇರಿ ಹಾಗೂ ಹೋಟೆಲ್‌ ಮಯೂರ ಬಂಡವಾಳ 100.00 ಎಲ್‌ 100.00 
ಕೆ.ಎಸ್‌.ಟಿ.ಡಿ.ಸಿ ದೆ ಕೂಡು ರಸ್ತೆ ಅಭಿವದ್ಧಿ ವೆಚ್ಚಗಳು ಬೆಂಗಳೂರು 


ಕಾಮಗಾರಿಯ ಹೆಸರು 


po 


ವರ್ಷ/ ಯೋಜನೆ 


ಅಂದಾಜು 
ಮೊತ್ತ 


ಕಾರ್ಯ 
ನಿರ್ವಾಹಕ 
ಸಂಸ್ಥೆಯ ಹೆಸರು 


B 


ಸರೇ ನಂ 


ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಮಾರಘಟ್ಟಿ ಗ್ರಾಮದ 


ನಲ್ಲಿರುವ ಇಲಾಖಾ ಜಮೀನಿಗೆ 


ರಕ್ಸಣಾ ಗೋಟೆ ನಿರ್ಮಾಣ 


40.00 


ಕೆ.ಟಿ.ಐ.ಎಲ್‌. 
1 ಲೋ.ಇಲಾಬೆ 


40.00 


ಪ್ರದೇಶದಲ್ಲಿ 
ಪಾರ್ಕಿಂಗ್‌ 


ಮಕ್ಕಳ 
ವ್ಯವಸ್ಥೆ, 


ಪ್ರವಾಸಿ 


ಸೌಲಭ್ಯಗಳನ್ನು 


ಚಿತ್ರದುರ್ಗ ನಗರದ ಚಂದವಳ್ಳಿಯ ತೋಟಿ 


ಉದ್ಯಾನವನ, 
ಉಪಹಾರಗೃಹ, 


ಟೂರಿಸಂ ಕಿಯೋಸ್ಕ್‌, ಡಿಜಿಟಲ್‌. ಮಾಹಿತಿ 
. [ಕೇ೦ದ್ರ ವಸ್ತು ಸಂಗ್ರಹಾಲಯ, : ಐತಿಹಾಸಿಕ 
ಕೆರೆಯಲ್ಲಿ ಬೋಟಿಂಗ್‌ ಸೌಲಭ್ಯ ಮುಂತಾದ] 
ಒದಗಿಸುವ 


isk 


ಸೆಂಟರ್‌, 


8 ವಾಹನಗಳು, 
ಫೆಸಿಲಿಟೀಸ್‌ಗಳನ್ನು 


ಸೈನೇಜಸ್‌, 


ಚಿತ್ರದುರ್ಗ ನಗರದ_ಚಂದವಳ್ಳಿಯ ತೂ 
ಪ್ರದೇಶದಲ್ಲಿ ಪಾರ್ಕಿಂಗ್‌ ಸೌಲಭ್ಯ, ವಿಸಿಟರ್‌ 
ಬ್ಯಾಟರಿ ಚಾಲಿತ 


ಎಲೆಕ್ಟ್ರಿಕಲ್‌ 


ಅಭಿವೃದ್ಧಿಪಡಿಸುವ 
ಬಗ್ಗೆ (ಚಿತ್ರದುರ್ಗ. ಕೋಟಿ ಪ್ರದೇಶದಲ್ಲಿ 
ಪ್ರವಾಸಿ ಸೌಲಭ್ಯಗಳ ಅಭಿವೃದ್ಧಿ ) 


Page 2 


332.00 


